ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವವರು 


ಉತ್ತರಿಸುವ ದಿನಾಂಕ 


62 | 

ಶ್ರೀ. ನಾರಾಯಣಸ್ವಾಮಿ ( ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಸಚಿವರು. 


29.01.2021 


ಬ ಪಕ್ಕೆ ಉತ್ತರ | 
ಅ) ಕಳೆದ ಸಾಲಿನ ಆಯವ್ಯಯದಲ್ಲಿ ' ಘೋಷಣೆ] ಸರ್ಕಾರದ ಆಡೌೇಶ ಸಂಪ್ಯಮವಮಇಸಗಕವವಮತಾ 
ಮಾಡಿದಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 2020, ದಿನಾಂಕ: 04-12-2020ರಲ್ಲಿ ಮಹಿಳಾ 
ಇಲಾಖೆಯ ವತಿಯಿಂದ ನಡೆಸಲಾಗುತ್ತಿರುವ ಸುರಕ್ಷತಾ ಪೋರ್ಟಲ್‌ನ್ನು ಪ್ರಾರಂಭಿಸಲು 
ಸಮಾಲೋಚನಾ ಕೇಂದಗಳು, ವಿಶೇಷ ಚಿಕಿತ್ಸಾ | ಆಡಳಿತಾತ್ಮಕ ಮಂಜೂರಾತಿ ನೀಡಿ ಆದೇಶಿಸಿದೆ. 
ಘಟಕಗಳು, ಆಶ್ರಯ ಗೃಹಗಳು, ಉದ್ಯೋಗಸ್ಥ 
ಮಹಿಳೆಯರ ವಸತಿ ನಿಲಯಗಳು ಹಾಗೂ 
ಕಾನೂನಿನ ನೆರವು ಮತ್ತು ಇತರೆ ಸೌಲಭ್ಯಗಳನ್ನು 
ಒಳಗೊಂಡಿರುವ ಇಲಾಖೆಯ ಎಲ್ಲಾ 
ಕಾರ್ಯಕ್ರಮಗಳನ್ನು ಪಾರದರ್ಶಕವಾಗಿ 
ಮಹಿಳೆಯರಿಗೆ ತಲುಪಿಸಲು ಸಹಾಯಕವಾಗುವಂತೆ 
ಮಹಿಳಾ ಸುರಕ್ಷತಾ ಪೋರ್ಟಲ್‌ನ್ನು 
ಪ್ರಾರಂಭಿಸಲಾಗಿದೆಯೇ ; 

ಆ) `'ಪ್ರಾರಂಭಿಸಿದ್ಧ್ಷ (ಜಿಲ್ಲಾವಾರು ಮಾಹಿತ ಮಧ ಸುರಕ್ಷತಾ ಪೋರ್ಟಲ್‌ನ್ನು 
ನೀಡುವುದು) ಪ್ರಾರಂಬಿಸದೇ ಇದ್ದಲ್ಲಿ, ಯಾವಾಗ "ಪ್ರಾರಂಭಿಸಲು ಇ-ಆಡಳಿತ : ಇಲಾಖೆಯೊಂದಿಗೆ , 
ಪ್ರಾರಂಭಿಸಲಾಗುವುದು; ಈ ವಿಳಂಬಕ್ಕೆ | ಸಮಾಲೋಚಿಸಿ ಕಮಕ್ಕೆಗೊಳ್ಳಲಾಗುತ್ತಿದೆ. 
ಕಾರಣವೇನು 9? 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ, 


ಸಂಖ್ಯೆ :ಮಮಇ 13 ಮಮಲಅ 2021 


ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


